ಅಗೋಚರ ವೈಕಲ್ಯಗಳು 


ಅರ್ಪಿತಾ ಯಾದವ್‌ 


ನಿಮಗೆ "ತಾರೆ ಜಮೀನ್‌ ಪರ್‌' ಚಿತ್ರ ನೋಡಿದ್ದು ನೆನಪಿದೆಯೇ? ಆ 
ಚಲನ ಚಿತ್ರವು ಕಅಕೆಯಲ್ಲ ಕಂಡುಬರುವ ವೈಕಲ್ಯಗಳ ಬದ್ಧೆ ಜನರಲ್ಲ 
ಅರಿವು ಮೂಡಿಸಿತು. ಹಾಗೆಯೇ ಅದು ನನಗೆ ಏನನ್ನಾದರೂ 
ಮಾಡಬೇಕೆಂಬ ಸ್ಫೂರ್ತಿ ನೀಡಿತು. ಹಲವಾರು ವರ್ಷಗಳಂದ 
ವಿಶೇಷ ಶಿಕ್ಷಣ ಶಿಕ್ಷಕಿಯಾಗಿ ಕೆಲಸ ಮಾಡಿದ ನಾನು ನಿರ್ದಿಷ್ಟ ಕಲಕಾ 
ವೈಕಲ್ಯಗಳ (Specifc Learning Disabilities, SLD) w್ಗೆ 
ಗಮನಹರಿಸಲು ನಿರ್ಧರಿಸಿದೆ. ಕಲಕೆಯಲ್ಲ ಅಶಕ್ತತೆ ಹೊಂದಿರುವ 
ಮಕ್ಕಳೊಂದಿಗೆ ಕೆಲಸ ಮಾಡಿದ ನಾನು. ಅಂತಹ ಮಕ್ಕಳನ್ನು 
ಹ್ರತಂತ್ರರಾಗಿ ಮಾಡಲು ಮತ್ತು ಅವರು ತಾವೇ "ಖುದ್ದಾಗಿ ಬದುಕನ್ನು 
ಎದುರಿಸುವುದನ್ನು' ಕಲಅಯಲು ನೆರವು ನೀಡುವ ಕಾರ್ಯದಲ್ತ ನನ್ನ 
ಅನುಭವವನ್ನು ಬಳಸಲು ಪ್ರಯತ್ನಿಸಿದೆ. ನಿರ್ದಿಷ್ಟವಾದ ಕಲಕಾ 
ವೈಕಲ್ಯಗಳು ಭಾವನಾತ್ಮಕ ತೊಂದರೆಗಳಲ್ಲ. ಬೌದ್ಧಿಕ ಅಶಕ್ತತೆಗಳಲ್ಲ 
ಅಥವಾ ಇಂದ್ರಿಯ ಸಂಬಂಧಿ ಸಂವೇದನಾಶೀಲತೆಯ 
(Sensory Impairments) ದೌರ್ಬಲ್ಯಗಳಲ್ಲ. ಅವು ಪೋಷಕರ 
ಅಸಮರ್ಪಕ ಪಾಲನೆ ಅಥವಾ ಶೈಕ್ಷಣಿಕ ಅವಕಾಶದ 
ಕೊರತೆಗಳಂದಾಗಲೀ ಉಂಬಾದವುಗಳಲ್ಲ. ಈಗ ನಾವು 
ನಿರ್ದಿಷ್ಟವಾದ ಕಲಅಕಾ ವೈಕಲ್ಯಗಳು ಮತ್ತು ಅವುಗಳಗೆ 
ಸಂಬಂಧಿಸಿದ ಕೆಲವು ಅಂಶಗಳು ಯಾವುವು ಎಂಬುದನ್ನು 
ಅರ್ಥಮಾಡಿಕೊಳ್ಳೋಣ. 


*° ಇದು ಒಬ್ಬ ವ್ಯಕ್ತಿಯ ಮೆದುಆಳನ ನರಜಾಲಗಳ 
("Wired’) ರಚನೆಯ ಕಂಡುಬರುವ ವ್ಯತ್ಯಾಸದಿಂದ 
ಉಂಲಾಗುವ ಒಂದು ನರ ದೋಷ (Neurological 
disorder). 

* ನಿರ್ದಿಷ್ಟವಾದ ಕಲಕಾ ವೈಕಲ್ಯಗಳನ್ನು ಹೊಂದಿರುವ 
ಮಕ್ಷಳು ಚುರುಕಾಗಿರುತ್ತಾರೆ ಅಥವಾ ತಮ್ಮ 
ಹಿರಗೆಯವರಿಗಿಂತ ಚುರುಕಾಗಿರುತ್ತಾರೆ. ಆದರೆ ಅವರಿಗೆ 
ಹಿದಲು., ಬರೆಯಲು, ಕಾಗುಣಿತ ಮತ್ತು ತರ್ಕ, 
ಜ್ಞಾಪಕಶಕ್ತಿ ಮತ್ತು / ಅಥವಾ ಮಾಹಿತಿ 
ಸಂಯೋಜನೆಯಲ್ಲ ತೊಂದರೆಯುರುತ್ತದೆ. ಅವರು 
ತಾವಾಗಿಯೇ ಕಲಅಯಲು ಅಥವಾ ಅವರಿಗೆ 
ಸಾಂಪ್ರದಾಯಕ (ಔಪಚಾರಿಕ) ರೀತಿಯಲ್ಲ ಕಲಸಿದರೆ 
ಕಅಯಲು ಕಷ್ಟವಾಗುತ್ತದೆ. 


* ನಿರ್ದಿಷ್ಟವಾದ ಕಲಕಾ ವೈಕಲ್ಯಗಳನ್ನು ಹೊಂದಿರುವ 
ಮಕ್ನಳನ್ನು ಗುಣಪಡಿಸಲು ಅಥವಾ ಸರಿಪಡಿಸಲು 
ಸಾಧ್ಯವಿಲ್ಲ. ಆದರೂ ಸೂಕ್ತ ಸಮಯದಲ 
ಮಧ್ಯಪ್ರವೇಶ ಮತ್ತು ಸರಿಯಾದ ಬೆಂಬಲದ ಮೂಲಕ 
ಈ ಮಕ್ಕಳು ಶಾಲೆಯಲ್ಲ ಚೆನ್ನಾಗಿ ಕಲಯಬಲ್ಲರು 
ಮತ್ತು ತಮ್ಮ ವೃತ್ತಿಜೀವನದಲ್ಲ ಯಶಸ್ವಿಯಾಗಿ 
ಮುಂದುವರಿಯಬಲ್ಲರು. 


ಸ್ಥೂಲವಾಗಿ ಹೇಳುವುದಾದರೆ, ಈ ವೈಕಲ್ಯಗಳು ಒಂದು ಅಥವಾ 

ಹೆಚ್ಚು ಮೂಲ ಮಾನಸಿಕ ಪ್ರಕ್ರಿಯೆಗಳನ್ನು ಒಳಗೊಂಡಿವೆ: 

1. ಆಅಸುವ (Aಟdtಂry) ಮತ್ತು ನೋಡುವ ದ್ರಹಿಕೆ (Visual 
perception) (uಳಹರಿವು) 

2೨. ಅನುಕ್ರಮ ವಿಚಾರ, ಅಮೂರ್ತ ದ್ರಹಿಕೆ ಮತ್ತು ಸಂಘಟನೆ 
(ಸಮದ್ರೀಕರಣ) 

3. ಕಾರ್ಯನಿರ್ವಹಣೆ, ಅಲ್ಪಾವಧಿ ಮತ್ತು ದೀರ್ಫಾವಧಿ ಸ್ಕರಣೆ 
(ಜ್ಞಾಪಕಶಕ್ತಿ) 

4. ಅಭಿವ್ಯಕ್ತಿಸುವ ಭಾಷೆ (ಹೊರಹರಿವು) ಮತ್ತು 

೮. ಸೂಕ್ಷ ಮತ್ತು ಸ್ಥೂಲ ಚಲನಾ ಕೌಶಲಗಳು (Fine and Gross 


motor skills) 


ಗುಣಲಕ್ಷಣಗಳು 

*  ಹಿದುವಿಕೆಯ ಮಟ್ಟ 

*  ಹಓದಿದ ವಿಷಯದ ದ್ರಹಿಕೆ ಮತ್ತು ಸೃರಣಿಯಲ್ಲ ತೊಂದರೆ- 
ಯಾಗುವುದು. 

* ಒಂದೇ ರೀತಿ ಕಾಣುವ, ಕೇಳುವ ಶಬ್ದ ಅಥವಾ ಪದಗಳನ್ನು 
ಅರಿಯುವ ಗೊಂದಲವಾಗುವುದು 

* ವಾಕ್ಯ ರಚಿಸಲು ಕಷ್ಟವಾಗುವುದು ಮತ್ತು ತೀವ್ರ ವ್ಯಾಕರಣ 
ದೋಷ 

* ನಿಧಾನ ಬರವಣಿಗೆಯ ಮಟ್ಟ 
ಬರೆಯುವುದು 

* ಪದೇಪದೇ ಕಾಗುಣಿತ ದೋಷಗಳು ಕಾಣಿಸಿಕೊಳ್ಳುವುದು 

* ಆಲೋಚನಾ ಶಕ್ತಿ ಮತ್ತು ಅಮೂರ್ತ ಪರಿಕಲ್ಪನೆಗಳನ್ನು 
ರಹಿಸುವಲ್ಲ ತೊಂದರೆಯಾಗುವುದು 

* ಗಣಿತದ ನಿಯಮಗಳನ್ನು 
ತೊಂದರೆಯಾಗುವುದು 

* ಅಂಕಗಣಿತದ ಕಾರ್ಯ ವಿಧಾನಗಳನ್ನು ನೆನಪಿಟ್ಟುಕೊಳ್ಳಲು 
ಕಷ್ಟಪಡುವುದು 

* ಒಂದು ಪಠ್ಯದಲ್ಲನ ಪ್ರಮುಖ ವಿಚಾರವನ್ನು ಮತ್ತು 
ಮುಖ್ಯಾಂಶಗಳನ್ನು ಗ್ರಹಿಸುವುದರಲ್ಲ ಕಷ್ಟವಾಗುವುದು 

* ಅಕ್ಷರಗಳನ್ನು ಮತ್ತು ಗಣಿತ ಚಿಹ್ನೆಗಳನ್ನು ತಿರುಗು- 
ಮುರುಗಾಗಿ ಬರೆಯುವುದು 

*  ಟಪ್ಪಣಿ ಮತ್ತು ಸಾರಾಂಶ ಬರೆಯುವುದರಲ್ಲ ಹಿಂದೆ 
ಬೀಕುವುದು 

* ಸೂಚನೆಗಳನ್ನು ಪಾಆಸುವಲ್ಲ ತೊಂದರೆಯಾಗುವುದು 

* ದುರ್ಬಲ ಸಮಯನಿರ್ವಹಣಿ ಮತ್ತು ಸಂಯೋಜನೆ 

* ಓದು ಪ್ರಾರಂಭಸಲು ಮತ್ತು ಮುಂದುವರೆಸಲು 
ಕಷ್ಟವಾಗುವುದು 


ಮತ್ತು ದೊಡ್ಡದಾಗಿ 


ನೆನಪಿಡುವುದಕ್ಕೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


25 


26 


* ನಿಗದಿತ ಸಮಯದೊಳಗೆ ಕೊಟ್ಟ ಕೆಲಸ ಮಾಡಲು 
ಅಥವಾ ನಿಗದಿತ ಜವಾಬ್ದಾರಿಗಳನ್ನು ಪೂರ್ಣಗೊಳಸಲು 
ಅಸಮರ್ಥರಾಗುವುದು. 


ನಿರ್ದಿಷ್ಟ ಕಲಕಾ ವೈಕಲ್ಯತೆ ವಿಧಗಳು 


ಶ್ರವಣೇಂದ್ರಿಯ ಸಂಸ್ಕರಣಾ ದೋಷ 


ಶ್ರವಣೀಂದ್ರಿಯ ಸಂಸ್ಥರಣಾ ದೋಷ (Auditory Processing 


Disorder-APD) ಎoಬುವುದು ಕವಿಯ ಮೂಲಕ ಹಾದುಹೋಗುವ 
ಶಬ್ದಗಳು ಮೆದುಳನಲ್ಲ ಸಂಸ್ಥರಣಿಗೊಳ್ಳುವ ಕ್ರಿಯೆಯ ಮೇಲೆ 
ಪ್ರತಿಕೂಲ ಪರಿಣಾಮ ಜೀರುವ ಒಂದು ಪರಿಸ್ಸಿತಿ. ಈ 
ಶ್ರವಣೀಂದ್ರಿಯ ಸಂಸ್ಥರಣಾ ದೋಷ ಹೊಂದಿರುವ ವ್ಯಕ್ತಿಗಳು 
ಜೋರಾಗಿ ಹೇಆದರೂ. ಸ್ರಷ್ಟವಾಗಿ ಕೇಅಸುವಂತಿದ್ದರೂ ಪದಗಳ 
ಅಥವಾ ಶಬ್ದಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸಗಳನ್ನು ಗುರುತಿಸಲು 
ವಿಫಲರಾಗುತ್ತಾರೆ. ಅವರಿಗೆ ಶಬ್ದಗಳು ಎಲ್ಲಂದ ಬರುತ್ತಿವೆ ಎಂದು 
ಹೇಳಲು, ಶಬ್ದಗಳ ಕ್ರಮವನ್ನು ಅರ್ಥಮಾಡಿಕೊಳ್ಳಲು ಕಷ್ಟಕರ- 
ವಾಗುತ್ತದೆ. ಹಿನ್ನೆಲೆಯ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳಲು ಕೂಡ 
ಆಗುವುದಿಲ್ಲ. ಉದಾಹರಣಿಗೆ, ಒಂದು ಮಗು ನಿಶ್ಯಬ್ದ ಸ್ಥಳದಲ್ಲ 
ತಾನೇ ಓದಬಹುದು. ಆದರೆ ಒ೦ದು ಸೂಚನೆಯನ್ನು ಪಾಅಸಲು, 
ಶಾಲೆಯಲ್ಲ ಪಾಠವನ್ನು ಅರ್ಥಮಾಡಿಕೊಳ್ಳಲು ಕೂಡ 
ಕಷ್ಟಪಡುವುದು. 


ಶ್ರವಣೇಂದ್ರಿಯ ಸಂಸ್ಥರಣಾ ದೋಷದ ವಿಧಗಳು 

*°  ‘'ಆಡಿಟರಿ ಫಿಗರ್‌ ಗೌಂಡ್‌' ಅಂದರೆ ಹಿನ್ನೆಲೆಯಲ್ಲ ಯಾವುದೇ 
ಶಬ್ದವಿದ್ದರೆ ಅದರತ್ತ ಗಮನಹರಿಸಲು ಮಗುವಿಗೆ ಸಾಧ್ಯವಾಗದ 
ಸ್ಥಿತಿ. ಗಲಾಟಿೆಯುರುವ, ಗಜಬಜಯುರುವ ತರಗತಿ 
ಕೊಠಡಿಗಳಲ್ಲ ಕಆಅಯುವುದಕ್ಕೆ ಬಹಳ ಕಷ್ಟಪಡುವುದು. ಈ 
ಪರಿಸ್ಲಿತಿಯಂ೦ದ ಅಂತಹ ಮಕ್ಕಳಗೆ ಬಹಳ 
ನಿರಾಶೆಯುಂಬಾಗುವುದು. 


*  ಆಡಿಟರಿ ಮೆಮೊರಿ ಅಥವಾ ಶ್ರವಣೀಂದ್ರಿಯ ಸ್ಕರಣೆ: 
ಸೂಚನೆಗಳು, ಪಟ್ಟಗಳು ಅಥವಾ ಹದುವ ಸಾಮದ್ರಿಗಳು 
(ಪಠ್ಯಪುಸ್ತಕಗಳು) ಮುಂತಾದ ಮಾಹಿತಿಗಳನ್ನು 
ನೆನಪಿಟ್ಟುಕೊಳ್ಳುವಲ್ಲ ತೊಂದರೆ. ಅದು ತಕ್ಷಣದ್ದಾಗಿರ-ಬಹುದು 
(ನನಗೆ ಈಗ ನೆನಪಿಲ್ಲ) ಅಥವಾ ಅನಂತರದ್ದಿರ-ಬಹುದು 
(ಆನಂತರ ನನಗೆ ನೆನಪಿರುವುದಿಲ್ಲ). 


*  ಶ್ರವಣೀಂದ್ರಿಯ ವಿವೇಚನೆ (Auditory discrimination): 
ಕೇಆಸಿಕೊಳ್ಳಲು ಒಂದೇ ರೀತಿ ಇರುವ ಪದಗಳು ಅಥವಾ 
ಶಬ್ದಗಳ ನಡುವಿನ ವ್ಯತ್ಯಾಸ ತಿಆಯುವಲ್ಲ ತೊಂದರೆ. (ಚ 
ಅಂದರೆ ಶ; ಕೋಟು ಎಂದರೆ ಬೋಟು ಎಂದು ಮಗುವು ಆ 
ಪದ ಅಥವಾ ಅಕ್ಷರವನ್ನು ಭಾವಿಸುತ್ತದೆ). 

* ಶ್ರವಣ ನಿಣಾ (Auditory attention) ಎಂದರೆ ಮಗುವಿಗೆ 
ಒಂದು ಕೆಲಸವನ್ನು ಮುಗಿಸಲು ಮನಸ್ಸು ಅಥವಾ ನಿಗಾ 
ಇಡುವಲ್ಲ ತೊಂದರೆ. ತರಗತಿಯಲ್ಲ ಸಾಕಷ್ಟು ಸಮಯ 
ಮನಸ್ಸಿಟ್ಟು ಕೇಆಸಿಕೊಳ್ಳಲು ಅಥವಾ ಕೊಟ್ಟ ಕೆಲಸ ಮಾಡಲು 
ಸಾಮರ್ಥ್ಯವಿರುವುದಿಲ್ಲ. 

*  ಶ್ರವಣೀಂದ್ರಿಯ ಸಂಲಗ್ಡ್ದ (Auditory cohesion): 
ಸಂಭಾಷಣಿಗಳ೦ದ ನಿಣ೯ಯಕ್ಕೆ ಬರಲು ಇರುವ ಅಸಾಮರ್ಥ್ಯ, 
ಒಗಟುಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಥವಾ 
ಮೌಬಕವಾಗಿ ಗಣಿತದ ಸಮಸ್ಯೆಗಳನ್ನು ಗ್ರಹಿಸುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಇವೆಲ್ಲಕ್ಸೂ ಶ್ರವಣೀಂದ್ರಿಯ ಸಂಸ್ಥರಣ ಮತ್ತು ಭಾಷಾ ಕೌಶಲ 


ಮಗುವಿಗೆ ನೆರವು 

° ಸಾಧ್ಯವಾದಾಗಲೆಲ್ಲಾ ಹಿನ್ನೆಲೆ ಶಬ್ದವನ್ನು ಕಡಿಮೆ ಮಾಡುವುದು 
ಮತ್ತು ನೀವು ಮಾತನಾಡುವಾಗ ಮಗು ನಿಮ್ಮನ್ನು 
ನೋಡುವಂತೆ ಮಾಡುವುದು. 


*e ಸರಳವಾದ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುವ 
ವಾಕ್ಯಗಳನ್ನು ಬಳಸುವುದು ಮತ್ತು ನಿಧಾನವಾಗಿ ಅಥವಾ 
ಮೆಲ್ಲನೆ ಮೃದುವಾಗಿ ಮಾತನಾಡುವುದು. 

* ಸೂಚನೆಗಳನ್ನು ಮತ್ತೆ ಪುನರುಚ್ಚರಿಸಲು ಮಗುವಿಗೆ 
ಹೇಳುವುದು. ಅವುಗಳನ್ನು ಕೊಟ್ಟ ಕೆಲಸ 


ಮುಗಿಯುವವರೆಗೆ ಮತ್ತೆಮತ್ತೆ ಜೋರಾಗಿ ಹೇಳಲು 
ಸೂಚಿಸುವುದು (ಮಗುವು ನಿಮಗೆ ಹೇಳುವುದು ಅಥವಾ ತನಗೆ 
ತಾನೇ ಹೇಳಕೊಳ್ಳುವುದು). 

° ಕೊಟ್ಟ ಸೂಚನೆಗಳನ್ನು ಪಾಅಸಲು ಟಪ್ಪಣಿಗಳನ್ನು 
ಬರೆಯುವುದು, ನಿಗದಿತ ಸಮಯದ ಬಣ್ಣೆ ಎಚ್ಚರಿಸಲು ಕೈ 
ಗಡಿಯಾರವನ್ನು ಧರಿಸುವುದು, ಕ್ರಮಬದ್ಧವಾದ ದಿನಚರಿ 
ಇಟ್ಟುಕೊಳ್ಳಲು ನೆರವಾಗುವುದು. 

° ಕೇಳಸಿಕೊಳ್ಳಲೇಬೇಕಾದ ಸಂದರ್ಭದಲ್ಲ ಮಗುವನ್ನು 
ಶಬ್ದವಿಲ್ಲದ ಸ್ಥಳಕ್ಕೆ ಕಳುಹಿಸುವುದು. ಮನೆಯಲ್ಲ ಓದಲು 
ಶಾಂತವಾದ ಸ್ಥಳವಿರುವಂತೆ ನೋಡಿಕೊಳ್ಳುವುದು. ಶಾಲೆಯಲ್ಲ 
ಮುಂದಿನ ಸಾಅನಲ್ಲ ಅಥವಾ ಹಿಂಬದಿಗೆ ಕಿಟಕಿಲಬರುವ 
ಕಡೆಕೂರಿಸುವುದು. 

*  ಶ್ರವಣೇಂದ್ರಿಯ ಸಂಸ್ಥರಣಾ ದೋಷವುಳ್ಯ ಮಕ್ಕಳ ಕಲಕೆಗೆ 
ನೆರವು ನೀಡಲು ವಿಶೇಷವಾಗಿ ವಿವ್ಯಾಸಗೊಳಸಿರುವ ಟೇಪ್‌ 
ರೆಕಾರ್ಡರ್‌ಗಳು, ಆನ್‌ಲೈನ್‌ ಟಪ್ಪಣಿಗಳಂತಹ ಪಠ್ಯ 
ಸಾಧನಗಳನ್ನು ಬಳಸುವುದು. 

* ಕೊಠಡಿ ಮತ್ತು ಡೆಸ್ಸನ್ನು ಅಚ್ಚುಕಟ್ದಾಗಿ ಇಟ್ಟುಕೊಳ್ಳುವಂತಹ 
ಮತ್ತು ನಿಯಮಿತವಾದ. ಕಾರ್ಯಸಾಧ್ಯವಾಗುವಂತಹ 
ಕೆಲಸಗಳನ್ನು ಕೊಡುವುದು. 


ಸಂಖ್ಯಾದೋಷ (Dyscalculia) 


ಡಿಸ್ನಾಲ್ಗುಂಯಾ ಎಂಬುವುದು ಒಂದು ನಿರ್ದಿಷ್ಟ ಕಲಕಾ 
ಅಸಾಮರ್ಥ್ಯವಾಗಿದೆ. ಸಂಖ್ಯೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು 
ಗಣಿತದ ನಿಯಮಗಳನ್ನು ಕಅಯಲು ವ್ಯಕ್ತಿಯಲ್ಲರುವ 
ಅಸಾಮರ್ಥ್ಯವಾಗಿದೆ. ಈೇ ರೀತಿಯ ನಿರ್ದಿಷ್ಟ ಕಲಕಾ ತೊಂದರೆ 
ಹೊಂದಿರುವ ವ್ಯಕ್ತಿಗಳು ಚಿಹ್ನೆಗಳನ್ನು ಗ್ರಹಿಸುವುದರಲ್ಲ 
ಹಿಂದಿರುತ್ತಾರೆ. ಬಾಯುಪಾಠ ಮಾಡುವುದು ಮತ್ತು ಸಂಖ್ಯೆಗಳನ್ನು 
ಆಯೋಜಸುವುದು ಅವರಿಗೆ ಕಷ್ಟವಾಗುತ್ತದೆ. ಅವರು ಸಮಯ 
ಎಷ್ಟೆಂದು ಹೇಳಲು ಅಥವಾ ಎಣಿಸಲು ಕಷ್ಟಪಡುತ್ತಾರೆ. 


ಡಿಸ್ಥಾಲ್ಗುಅಯಾದ ವಿಧಗಳು 

*°  ಮೌಣಕ ಡಿಸ್ಥಾಲ್ಲುಅಂಯಾದಲ್ಲ ಮಗುವಿಗೆ ಸಂಖ್ಯೆಗಳನ್ನು 
ಓದಲು ಅಥವಾ ಬರೆಯಲು ಬರುತ್ತದೆ. ಆದರೆ ಅದೇ 
ಸಂಖ್ಯೆಗಳನ್ನು ಮಾತಿನಲ್ಲ ಹೇಆದಾಗ ಅವುಗಳನ್ನು ಅರ್ಥ- 
ಮಾಡಿಕೊಳ್ಳಲು / ಗುರುತಿಸಲು ಕಷ್ಟವಾಗುತ್ತದೆ. 

* ಪ್ರಾಕ್ಟೊಗ್ಗೋಸ್ಲಿಕ್‌ ಡಿಸ್ಥಾಲ್ಗುಅಯಾ: ಮಗುವಿಗೆ ಗಣಿತದ 
ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ. 


ಉದಾ. ಎರಡು ವಸ್ತುಗಳನ್ನು ಹೋಆಸಿ ನೋಡುವುದು 
(ದೊಡ್ಡದು. ಚಿಕ್ಕದು). 

*  ಲೆಕ್ತಿಕಲ್‌ ಡಿಸ್ಥಾಲ್ಗುಅಯಾದಲ್ಲ ಮಗುವು ಅಂಕಗಳನ್ನು ಮತ್ತು 
ಗಣಿತ ಚಿಹ್ನೆಗಳನ್ನು (+.-ಸೇರಿದಂತೆ) ಓದಲು ಕಷ್ಟಪಡುವುದು. 

* ಗ್ರಾಫಿಕಲ್‌ ಡಿಸ್ಥಾಲ್ಲುಏಯಾ ಅಥವಾ ಚಿತ್ರಾತ್ಕಕ ದೋಷಃ: 
ಮಗುವು ಪರಿಕಲ್ಪನೆಗಳನ್ನು ಸರಿಯಾಗಿ ಅರ್ಥ- 
ಮಾಡಿಕೊಂಡರೂ ನಓಿದಲು. ಬರೆಯಲು ಮತ್ತು ಸರಿಯಾದ 
ಚಿಹ್ನೆಗಳನ್ನು ಬಳಸಲು ಮಗುವು ಕಷ್ಟಪಡುವುದು. 

° ಐಡಿಯಾಗ್ದ್ಲೋಸ್ಲಿಕಲ್‌ ಡಿಸ್ಥಾಲ್ಲುಅಯಾ: ಮಗುವು ಗಣಿತದ 
ಚಿಹ್ನೆಗಳನ್ನು ಮತ್ತು ಅವುಗಕ ಸಂಬಂಧಗಳನ್ನು ಅರಿತು 
ಹೊಂದಿಸುವ ಅಥವಾ ಜೋಡಿಸುವಲ್ಪ ಕಷ್ಟಪಡುವುದು. 


ಆಪರೇಷನಲ್‌ ಡಿಸ್ನಾಲ್ಲುಅಯಾ: ಅಂಕಗಣಿತದ ಲೆಕ್ಷಗಳನ್ನು 
ಮಾಡುವುದರ ಮಗುವಿಗೆ ಕಷ್ಟವಾಗುವುದು. 


ಮಗುವಿಗೆ ನೆರವು 

* ಅಡುಗೆ ಮಾಡುವುದು: ಪೋಷಕರು ಮತ್ತು ಮಗು ಒ್ಟಗೆ ಸೇರಿ 
ಅಡುಗೆ ಮಾಡಲು ಒಂದು ತಿನಿಸನ್ನು ಆಯ್ದೆ ಮಾಡುವುದು. 
ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನು ಪಟ್ಟಿ ಮಾಡಿ ಅದನ್ನು 
ಒದಗಿಸುವ ಜವಾಬ್ದಾರಿಯನ್ನು ಮಗುವಿಗೆ ನೀಡುವುದು. 
ಉದಾಹರಣೆಗೆ, 1 ಕೆಜ ಹೂಕೋಸು, 3 ಕ್ಯಾರೆಟ್‌, 2 ಶರುಳ್ಞ. 
6 ತುಂಡು ದೊಣ್ಣೆ ಮೆಣಸಿನಕಾಲು ಅಥವಾ ತರಕಾರಿಗಳನ್ನು 
5 ಭಾಗಗಳಾಗಿ ಕತ್ತರಿಸುವಂತೆ ಹೇಳುವುದು. 

*  ಗಡಿಯಾರದೊಂದಿಗೆ ಆಟವಾಡುವುದು: ಒಂದು ನಿರ್ದಿಷ್ಟ 
ಸಮಯವಾದಾಗ ಬಂದು ಹೇಳಬೇಕೆಂಬ ಕೆಲಸವನ್ನು 
ಮಗುವಿಗೆ ಕೊಡುವುದು. ನಂತರ ಅದನ್ನ ಎಷ್ಟು 
ಜವಾಬ್ದಾರಿಬು೦ದ ನಿರ್ವಹಿಸಿರುವೆ ಎ೦ದು ಹೇಳುತ್ತಾ ನೀನೀಗ 
ದೊಡ್ಡವನಾಗಿದ್ದಿೀಯ / ದೊಡ್ಡವಳಾಗಿದ್ದೀಯ ಎಂದು 
ಹೊಗಳುವುದು. 


* ಅಂಗಡಿಗೆ ಹೋಗುವುದು ಅಥವಾ ಶಾಪಿಂಗ್‌ ಮಾಡುವುದು: 
ಮಗು ತಾನೇ ಖುದ್ದಾಗಿ ಅಂಗಡಿಗೆ ಹೋಗಿ ವಸ್ತುಗಳನ್ನು 
ಖರೀದಿಸಿ ತರುವ ಜವಾಬ್ದಾರಿಯನ್ನು ನೀಡುವುದು. 
ಪರ್ಸಿನಲ್ಲರುವ ಹಣವನ್ನು ಎಣಿಸಿದಾಗ ಮಗುವಿಗೆ ಸ್ವಲ್ಪ್ಲಮಲ್ಟಗೆ 
ಸಂಖ್ಯೆಗಳ ಪರಿಕಲ್ಪನೆಗಳು ಬರಲು ಸಹಾಯವಾಗುವುದು. 

* ಎಣಿಸುವುದು: ರಸ್ತೆಯಲ್ಲ ಕಾಣುವ ಕಾರುಗಳನ್ನು 
ಎಣಿಸುವುದು, ರಸ್ತೆಯಲ್ಲ ಹೋಗುವ ಜನರನ್ನು ಎಣಿಸುವುದು, 
ಬಳ ಶೂ ಧರಿಸಿದವರನ್ನು ಎಣಿಸುವುದು. ಮೆಟ್ಟಲು ಹತ್ತುವಾಗ 
ಮೆಟ್ಟಲುಗಳ ಸಂಖ್ಯೇಯನ್ನು ಎಣಿಸುವುದು. 

*  ಟೆಲಫೋನ್‌ ನಂಬರನ್ನು ನೆನಪಿಟ್ಟು ಕೊಳ್ಳುವುದು: ತನ್ನು 
ಅಜ್ಜಿಯ ಫೋನಿನ ಮೊದಲ ಮೂರು ಅಂಕಿಗಳನ್ನು ಮಗು 
ಮತ್ತು ಮಿಕ್ಷದ್ದನ್ನು ದೊಡ್ಡವರು ನೆನಪಿನಲ್ಲಟ್ಟು-ಕೊಳ್ಳುವುದು. 
ನಂತರ ಇಬ್ಬರೂ ಒಟ್ಟಗೆ ಸೇರಿ ಅಜ್ಜಿಗೆ ಫೋನ್‌ ಮಾಡಿ 
ವಿಚಾರಿಸುವುದು. ಇದನ್ನು ಚೆನ್ನಾಗಿ ಮಾಡಿದರೆ 
ಸಂಭ್ರಮಿಸುವುದು. 

* ಅಂಗಡಿಗಳು: ಮಗುವು ಅಂಗಡಿಯಲ್ಲ ಅಥವಾ ಶಾಲೆಯಲ್ಲ 
ಅಂಗಡಿ ನಡೆಸುವುದು. ಅ ಮನೆಯ ಅಥವಾ ಶಾಲೆಯ 
ಕೆಲವು ವಸ್ತುಗಳನ್ನು ಮಾರಾಟಕ್ಕಿಡುವುದು. ಪ್ರತಿಯೊಂದಕ್ಕೂ 
'ದರಪಟ್ಲ' ಅಂಟಸುವುದು. ಶಾಲೆಯಲ್ಲ ಶಿಕ್ಷಕರು ಮತ್ತು ಶಾಲಾ 
ಗೆಕೆಯರು, ಹಾಗೆಯೇ ಮನೆಯಲ್ಲ ಪೋಷಕರು ಮತ್ತು ಇತರ 
ಕುಟುಂಬದ ಸದಸ್ಯರು ಗ್ರಾಹಕರಾಗುವುದು. ಈ ಆಟದ 


ಮೂಲಕ ಪ್ರಮಾಣ, ಕೂಡುವ ಮತ್ತು ಕಳೆಯುವ ಲೆಕ್ಕ ಮತ್ತು 
ಹಣವನ್ನು ನಿಭಾಯುಸುವುದನ್ನು ಮಗು ಕಲಅಯುತ್ತದೆ. ಇದು 
ಗಣಿತವನ್ನು ಕಅಯಲು ಉತ್ತಮ ಅಭ್ಯಾಸವಾಗುತ್ತದೆ. 


ಬರಹ ದೋಷ (Dysgraphia) 


ಡಿಸ್‌ಗ್ರಾಫಿಯಾ ಎನ್ನುವುದು ಒಬ್ಬ ವ್ಯಕ್ತಿಯ ಕೈಬರಹ ಸಾಮರ್ಥ್ಯ 
ಮತ್ತು ಸೂಕ್ಷ ಚಲನಾ ಕೌಶಲದ ಒಂದು ಕಲಕಾ ಅಸಾಮರ್ಥ್ಯ- 
ವಾಗಿದೆ. ಅಪ್ಪಷ್ಟವಾಗಿ ಬರೆಯವುದು. ಪದಗಳ ಮಧ್ಯೆ ಸಮವಾಗಿ 
ಅಂತರವಿಲ್ಲದಿರುವುದು. ಪುಸ್ತಕದಲ್ಲ ಬರೆಯುವಾಗ ಸರಿಯಾಗಿ ಸ್ಥಳ 
ಜಡದಿರುವುದು. ಪದಗಳ ಮಧ್ಯೆ ಸರಿಯಾಗಿ ಅಂತರವಿಲ್ಲದೆ ಬರಹ 
ಅಸ್ತವ್ಯಸ್ತವಾಗಿರುವುದು. ವಿಪರೀತವಾಗಿ ಕಾಗುಣಿತ ದೋಷಗಳು. 
ಬರಹದ ರಚನೆಯಲ್ಲ ತೊಂದರೆ ಮತ್ತು ಏಕಕಾಲದಲ್ಲ ಯೋಚಿಸಿ 
ಬರೆಯಲು ಕಷ್ಟವಾಗುವುದು. ಇತ್ಯಾದಿ ದೋಷಗಳು ಕಂಡು- 
ಬರುತ್ತವೆ. 


ಗುಣಲಕ್ಷಣಗಳು 

e ಅಕ್ಷರಗಳ ಗಾತ್ರ ಮತ್ತು ಆಕಾರ ಸಮನಾಗಿ ಇಲ್ಲದಿರುವುದು, 
ಅಕ್ಷರಗಳನ್ನು ಪೂತ್ತಿಮಾಡದಿರುವುದು. ಇಂಗ್ಲಿಷ್‌ ಭಾಷೆಗೆ 
ಸಂಬಂಧಿಸಿದಂತೆ ದೊಡ್ಡ ಅಕ್ಷರ ಮತ್ತು ಚಿಕ್ಕ ಅಕ್ಷರಗಳೆರಡನ್ನೂ 
ಒಟ್ಟೊಟ್ಟಾಗಿ ಬರೆಯುವುದು. ಕೈಹಿಡಿತ ಸರಿಯಾಗಿರದ ಕಾರಣ 
ಅಕ್ಷರಗಳು ಸೊಟ್ಟಗಾಗಿರುವುದು. 

* ಬರೆಯುವ ಕೆಲಸವನ್ನು ಪೂರ್ತಿ ಮಾಡಲು ನಿರಾಕರಿಸುವುದು 
ಅಥವಾ ಹಿಂಜರಿಕೆ. ನಿಧಾನವಾಗಿ ಬರೆಯುವುದರಿಂದ ಅಥವಾ 
ಬರೆಯಲು ಸಾಧ್ಯವಾಗದೆ ನಿರಾಶೆಯಿಂದ ಅಳುವುದು ಮತ್ತು 
ಮಾನಸಿಕ ಒತ್ತಡ ಉಂಟಾಗುವುದು. ಬರೆಯುವಾಗ ತನ್ನಪ್ಪಕ್ಕೆ 
ತಾನು ಮಾತನಾಡುವುದು. 


ಡಿಸ್‌ಗ್ರಾಫಿಯಾದ ವಿಧಗಳು 

ಡಿಸೆಕ್ಕಿಕ್‌ ಡಿಸ್‌ಗ್ರಾಫಿಯಾ ಎಂಬ ದೋಷದಲ್ಲ ಮಗುವು ತಾನೇ 
ಆಲೋಚಿಸಿ ಬರೆಯುವ ಬರಹವು ಅಸ್ಪಷ್ಟವಾಗಿರುವುದು ಅಥವಾ 
ಗಜಬಜಯಾಗಿ ಕಾಣುವುದು. ಆದರೆ ನಕಲು ಮಾಡಿದ ಬರಹ 
ಚೆನ್ನಾಗಿರುತ್ತದೆ. ಅಲ್ಲೂ ಕಾಗುಣಿತ ಸರಿಯಾಗಿರುವುದಿಲ್ಲ. 


*  ಮೋಬಾರು ಡಿಸ್‌ಗ್ರಾಫಿಯಾ ದೋಷವು ಸೂಕ್ಷ್ಕಚಲನಾ 
ಕೌಶಲ ದೋಷದಿಂದ (Fine motor Skills) ಉಂಲಾಗುವುದು. 
ಮಗುವಿನ ಕೈ ಚಲನಾ ಸಾಮರ್ಥ್ಯದಲ್ಲಿ ಕುಂದು ಕಾಣುವುದು. 
ಹಾಗೆಯೇ ಸ್ನಾಯು ಚಲನೆಯಲ್ಲ ದೋಷವಿರುವುದು. 
ಇದರೊಂದಿಗೆ ಅನಿರ್ದಿಷ್ಟ ರೀತಿಯ ಚಲನಾ (ಮೋಬಾರ್‌) 
ಅಸಾಮರ್ಥ್ಯತೆ ಇರಬಹುದು ಅಥವಾ ಇಲ್ಲದಿರಬಹುದು. 
ಸಾಮಾನ್ಯವಾಗಿ ಮಗುವಿನ ಬರವಣಿಗೆ ಅಪ್ಪಷ್ಟವಾಗಿರುವುದು. 
ನೋಡಿಕೊಂಡು ನಕಲು ಮಾಡಲು ಮತ್ತು ಒಂದು ಚಿಕ್ಕ ಪ್ಯಾರಾ 
ಬರೆಯಲು ಬಹಳ ಶ್ರಮವಹಿಸಖೇಕಾಗುವುದು. 

° ಪ್ಲೇಷಿಯಲ್‌ ಡಿಸ್‌ಗ್ರಾಫಿಯಾ: ಬರವಣಿಗೆಯ ವೇಳೆ 
ಪದಗಳ ನಡುವೆ ಜಾಗ ಅಡುವುದನ್ನು ಅರ್ಥೈಸುವಲ್ಲ 
ತೊಂದರೆ.ಹಾಳೆಯ ಗೆರೆಗಳ ಮೇಲೆ ಬರೆಯಲು ಮತ್ತು 
ಪದಗಳ ಮಧ್ಯೆ ಜಾಗ ಬಡಲು ಕಷ್ಟವಾಗುವುದು. 

*  ಫಪೋನಾಲಾಜಕಲ್‌ ಡಿಸ್‌ಗ್ರಾಫಿಯಾ: ಬರಹ ಮತ್ತು 
ಕಾಗುಣಿತಗಕಲ್ಲ ಅಡಚಣೆಗಳು ಕಾಣುವುದು. ಪರಿಚಯವಿಲ್ಲದ 
ಪದಗಳ ಕಾಗುಣಿತ, ಪದಗಳಲ್ಲದ ಸಂಕೇತಗಳನ್ನು 


a 
ಬರೆಯುವುದರಲ್ಲ ಕಷ್ಟವಿರುವುದು. ಧ್ವನಿಗೆ ಹೊಂದದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


27 


ಪದಗಳನ್ನು (ಅನಿಂಶುಮಿತ) ಬರೆಂಖುವಾಗೆ 


ತೊಂದರೆಯುರುವುದು. 


ಲೆಕ್ಕಿಕಲ್‌ ಡಿಸ್‌ಗ್ರಾಫಿಯಾ: ಮಗುವಿಗೆ ಕಾಗುಣಿತ ಬರುತ್ತದೆ. 
ಆದರೆ ಒ೦ದು ಪದದ ಧ್ಧನಿ ಮತ್ತು ಅಕ್ಷರ ವಿನ್ಯಾಸಗಳ ನಡುವೆ 
ಹೊಂದಾಣಿಕೆಯಿಲ್ಲದಿದ್ದರೆ ಆ ಪದಗಳನ್ನು ತಪ್ಪಾಗಿ 
ಬರೆಯುತ್ತದೆ. ಉಚ್ಛರಿಸುವ ಅಕ್ಷರಗಳಂತೆ ಪದಗಳು ಇಲ್ಲದ 
ಭಾಷೆಗಳಲ್ಲ ಸಾಮಾನ್ಯವಾಗಿ ಶೇ ದೋಷವು ಹೆಚ್ಚು 
ಕಾಣುವುದು. ಉದಾಹರಣಿಗೆ, ಧ್ದನಿ ರೂಪದ ಭಾಷೆಯಾಗಿರುವ 
ಭಾರತೀಯ ಭಾಷೆಗಳಗಿಂತ ಇಂದ್ದಿಷ್‌ ಮತ್ತು ಫ್ರೆಂಚ್‌ 
ಭಾಷೆಗಳಲ್ಲ ಈ ದೋಷಕಾಣುವುದು. ಅಂದರೆ ಅಕ್ಷರಗಳ 
ಉಚ್ಚಾರ ಮತ್ತು ಪದಗಳು ಒಂದೇ ರೀತಿಯಾಗಿದ್ದರೆ ಮಗುವಿಗೆ 


ಬರೆಯವುದು ಸುಲಭವಾಗುವುದು. 


ಒಬ್ಬ ವಿದ್ಯಾರ್ಥಿ ಹೀಗೆ ಹೇಳುತ್ತಾನೆ: 

ಬರೆಯುವುದೆಂದರೆ ಬಂಡಿತವಾಗಿ ಎಲ್ಲಕ್ಕಿಂತ ಬಹಳ ಕಷ್ಟವಾದ 
ಕೆಲಸ. ಪೂರ್ಣ ವಿರಾಮಗಳು ಮತ್ತು ದೊಡ್ಡ ಅಕ್ಷರಗಳಂತಹ 
(ಇಂದ್ದಿಷಿನಲ್ತ) ಅಗತ್ಯವಿರುವ ಎಲ್ಲವನ್ನೂ ನೆನಪಿಟ್ಟು- 
ಕೊಳ್ಳುವುದು ತುಂಬಾ ಕಷ್ಟ, ಕತೆಯ ಮೇಲೆ ಗಮನವಿದ್ದಾಗ 
ಪದಗಳನ್ನು ಹೇಗೆ ಉಚ್ಚರಿಸಬೇಕೆಂದು ಯೋಚಿಸುವುದು 
ನನಗೆ ಅಸಾಧ್ಯ. ಹಾಗೆಯೇ ನಾನು ಯಾವುದರ ಬಗ್ದೆ 
ಬರೆಯುತ್ತಿದ್ದೇನೆ ಎಂದು ನೆನಪಿಟ್ಟುಕೊಳ್ಳುವುದು ತುಂಬಾ 
ಕಷ್ಟ... ಕೆಲವೇ ವಾಕ್ಯಗಳಲ್ಲ ಬರೆಯುವುದು ಸುಲಭ ಎಂದು 
ನಾನು ಭಾವಿಸುತ್ತೇನೆ. ಆಗ ನನ್ನು ಕೈಗೆ ಹೆಚ್ಚು 
ನೋವಾಗುವುದಿಲ್ಲ. ನನ್ನ ಹಿಂದಿನ ಶಾಲೆಯಲ್ಲ ಶಿಕ್ಷಕರು 
ನನ್ನನ್ನು ದೂರುತ್ತಿದ್ದರು. ಆದರೆ ನಾನು ಬಹಳ ಸಣ್ಣ 
ಕಥೆಗಳನ್ನು ಬರೆಯುತ್ತಾ ಹೋದೆ. ಅವರಿಗೆ ನನ್ನ ಕಷ್ಟ 
ಏನೆಂದು ಗೊತ್ತಿಲ್ಲ. ಬರೆಯಲು ಹೆಣಗಾಡುವುದು ಹೇಗೆ 
ಎಂದು ಅರ್ಥವಾಗುವುದಿಲ್ಲ. ನಾನು ಎಷ್ಟೇ ಕಷ್ಟ ಪಟ್ಟರೂ 
ಕಾಗದ ಜಾರುತ್ತದೆ. ಇಡಿ ಹಾಳೆ ಅವ್ಯವಸ್ಥೆ ಮತ್ತು ತಪ್ಪುಗಳಂದ 
ಕೂಡಿರುತ್ತದೆ ಏಕೆಂಬುದರ ಬಗ್ದೆ ಅವರಿಗೆ ಅರ್ಥವಾಗುವುದೇ 
ಇಲ್ಲ. ನನ್ನು ಬರಹ ಯಾವಾಗಲೂ ಗೋಜಲಾಗಿರುತ್ತದೆ 
ಎನ್ನುತ್ತಾರೆ. ನಾನು ಎಷ್ಟು ಕಷ್ಟಪಟ್ಟು ಬರೆಯಲು 
ಪ್ರಯತ್ನಿಸುತ್ತೇನೆ ಎಂದು ಅವರಿಗೆ ಅರ್ಥಮಾಡಿಕೊಳ್ಳಲು 
ಸಾಧ್ಯವಾಗುವುದೇ ಇಲ್ಲ. ನಾನು ಎಷ್ಟೇ ಎಚ್ಚರಿಕೆಯಿಂದ 
ಬರೆಂಶುಲು ಪ್ರಯತ್ನಿಸಿದರೂ ನನ್ನ ಬರಹ ಇತರ 
ಮಕ್ಷಳಂತಿರುವುದಿಲ್ಲ. ಪದಗಳು ಹೇಗೆ ಕಾಣಬೇಕೆಂದು ನಾನು 
ಬಯಸುತ್ತೇನೋ ಆ ರೀತಿ ಬರುವುದೇ ಇಲ್ಲ. 


ಈ ವಿದ್ಯಾರ್ಥಿ ಬಹಳ ಪ್ರತಿಭಾವಂತ. ಅವನು ಅತ್ಯಧಿಕ 
ಬುದ್ಧಿಮತ್ತೆ ಹೊಂದಿದ್ದಾನೆ. ಅವನ ಮೌಖಕ ಮತ್ತು ಓದುವ 
ಸಾಮರ್ಥ್ಯ ಅತ್ಯುತ್ತಮವಾಗಿದೆ. ಈತ ಬರೆಯಲು ಬಹಳ 
ಕಷ್ಟಪಡುತ್ತಾನಾದರೂ, ಅತ್ಯುತ್ತಮ ಕಂಪ್ಯೂಟರ್‌ ತಿಅವಳಕೆ 
ಹೊಂದಿದ್ದಾನೆ. 


ಮಗುವಿಗೆ ನೆರವು 


ಅಕ್ಷರಗಳನ್ನು ಮುಟ್ಟಿನೋಡುವುದು: ಅಕ್ಷರಗಳನ್ನು 
ನೋಡುವುದರ ಬದಲು ಅದನ್ನು ಮುಟ್ಟಿ ಅದರ ಪರ್ಶ ಭಾವ 
ಉಂಟಾಗಲು ಹೆಚ್ಚು ಗಮನಹರಿಸುವುದು. ಮಗುವಿನ ಬೆನ್ನಿನ 
ಮೇಲೆ ಅಥವಾ ಅಂಗ್ಯೆಯಲ್ಲ ಅಕ್ಷರವನ್ನು ಒತ್ತಿ ಬರೆದು ಅಕ್ಷರ 
ಹೇಗಿದೆಯೆಂಬ ಅನುಭವ ಉಂಟುಮಾಡುವುದು ಮತ್ತು 
ಅದನ್ನು ಕಾಗದದ ಮೇಲೆ ಮಗುವಿಗೆ ಬರೆಯಲು 
ಆಗುತ್ತದೆಯೇ ಎಂದು ಪರೀಕ್ಷಿಸುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


° ದೊಡ್ಡದಾಗಿ ಬರೆಯುವುದು: ಅಕ್ಷರಗಳು ಹೇಗೆ 
ರೂಪುಗೊಳ್ಳುತ್ತವೆಂಬುದು ನೆನಪಿರದ ಕಾರಣ ಡಿಸ್‌- 
ಗ್ರಾಫಿಯಾ ಉಂಬಾಗುವುದು. ಬಹುವಿಧದ ಸಂವೇದನಾ 


ಸಾಮರ್ತಿ (Multi-sensory Materials) wಳಸಿ ದೊಡ್ಡ 
ಅಕ್ಷರಗಳನ್ನು ರಚಿಸಿದರೆ ಮಗುವಿಗೆ ನೆರವಾಗುವುದು. 

° ಜೇಡಿಮಣ್ಣನ್ನು ಬಳಸುವುದು: ಜೇಡಿಮಣ್ಣಿನಲ್ಲ ಸುರುಳಗಳನ್ನು 
ಮಾಡಿ ಅಕ್ಷರಗಳನ್ನು ರಚಿಸುವುದು. ಇದು ಕೈಬಲ ಮತ್ತು 


ಸೂಕ್ಷ್ಯ ಚಲನಾ (ಮೋಟಾರ್‌) ಕೌಶಲವನ್ನು (Fine motor 


skills) ಹೆಚ್ಚಿಸುವುದು. ಇದರ ಜೊತೆಗೆ ಆಕಾರಗಳು ನೆನಪಿನಲ್ಲಿ 
ಉಳಯುವುದು. 


*° ಒಂದು ಪದದ ಮೊದಲ ಅಕ್ಷರದಿಂದ ಪದಗಳನ್ನು 


ರಚಿಸುವುದು: ಉದಾಹರಣೆಗೆ, ಇಂಗ್ಗ೩aನ POWER cow 
ಪದವನ್ನು ತೆಗೆದುಕೊಳ್ಳೋಣ. 


P (ಪ)-ಪ್ರಿಪೇರ್‌. ಎಲ್ಲಾ ಆಲೋಚನೆಗಳ ಪಟ್ಟ ಮಾಡುವುದು 
0೦(ಒ)-ಆರ್ಗನ್ಯಸ್‌, ಆಯೋಜಸುವುದು ಮತ್ತು ಜೋಡಿಸುವುದು 
W(ಡಲ್ಬು)-ರೈಟ್‌, ಕರಡನ್ನು ಬರೆಯವುದು 

E(2)-ಎಡಿಟ್‌. ದೋಷಗಳನ್ನು ಹುಡುಕುವುದು ಮತ್ತು ತಿದ್ದುಪಡಿ 
ಮಾಡುವುದು 

ಗ(ಆರ್‌)- ರಿವ್ಯಸ್‌, ಅಂತಿಮ ಕರಡನ್ನು ಬರೆಯುವುದು. 


ಹಿರಿಯ ಮಕ್ನಳಲ್ಲ fo ಅಭ್ಯಾಸವು ಬಹಳ ಪರಿಣಾಮಕಾರಿ- 
ಯಾಗುವುದು ಮತ್ತು ಅವರು ಅದನ್ನು ಸುಲಭವಾಗಿ ಕಅಯುವರು. 
ಇದೇ ತಂತ್ರ ಬಳಸಿ ತರಗತಿಯ ಇತರ ವಿದ್ಯಾರ್ಥಿಗಳು ಕೂಡಾ 
ನೆರವಾಗುವುದು. 


ಡಿಸ್ಲೆಕ್ಸಿಯಾ ಎಂಬುದು ಪಓಿದಲು ಮತ್ತು ಇದಕ್ಕೆ ಸಂಬಂಧಿಸಿ-ದಂತಹ 
ಭಾಷಾ ಸಂಸ್ಥರಣಾ ಕೌಶಲದ ಮೇಲೆ ಪರಿಣಾಮ ಚಬೀರುವ ಒಂದು 
ನಿರ್ದಿಷ್ಟ ಕಅಕಾ ದೋಷವಾಗಿದೆ. ಮಗುವಿಗೆ ಸಲೀಸಾಗಿ ಓದಲು 
ಕಷ್ಟವಾಗುವುದು. ಇದಲ್ಲದೆ ನಿಯಮ ವಿಘಟನೆ (ಡಿಕೋಡಿಂಗ್‌). 
ರಹಿಕೆ ಅಥವಾ ಧಾರಣಶಕ್ತಿ, ವಿಷಯಗಳನ್ನು ನೆನಪಿಸಿಕೊಳ್ಳುವುದು 
ಅಥವಾ ಸೃರಣೆ, ಬರಹ, ಕಾಗುಣಿತಗಕಲ್ಪ ಕಷ್ಟವಾಗುವುದು. 
ಕೆಲವೊಮ್ಮೆ ಮಾತನಾಡಲು ಕೂಡ ಮಗುವು ಕಷ್ಟಪಡುವುದು.ಈ 
ದೋಷವು ಬೇರೆಬೇರೆ ಪ್ರಮಾಣದಲ್ಲ ಮಕ್ಷಳಲ್ಲ 
ಕಾಣಿಸಿಕೊಳ್ಳಬಹುದು. ಜೊತೆಗೆ ಕೆಲವರಿಗೆ ಇದಕ್ಕೆ ಸಂಬಂಧಿಸಿದ 


ಇತರೆ ವೈಕಲ್ಯಗಳು (C೦-mMಂrbidಃes) ಕಾಣಿಸಿಕೊಳ್ಳಬಹುದು. 


ಗುಣಲಕ್ಷಣಗಳು 

*e ಮಗುವು ಬಹಳ ಬುದ್ದಿಶಾಲಅಯಾಗಿ ಚುರುಕಾಗಿದ್ದು ತನ್ನು 
ವಿಚಾರವನ್ನು ಸಪ್ರಷ್ಟವಾಗಿ ಹೇಳುವಂತೆ ಕಾಣಿಸಬಹುದು. ಆದರೆ 
ತರಗತಿಯಲ್ಲ ಓದಲು, ಬರೆಯಲು, ಪದಗಳನ್ನು ಉಚ್ಚರಿಸಲು 
ಅಥವಾ ಕಾಗುಣಿತಗಳಲ್ಲ ಅಸಾಮರ್ಥ್ಯತೆಯನ್ನು 
ಹೊಂದಿರುವುದು. ಹೀಗಾಗಿ ಆ ಮಕ್ಕಳನ್ನು ಸೋಮಾರಿ, ಅಸಡ್ಡೆ 
ತೋರಿಸುವ, ಕಷ್ಟಪಟ್ಟು ಓದದ ಮಗು ಎಂದು ಹೆಸರಿಸುವುದು 
ತೀರಾ ಸಾಮಾನ್ಯ. 

* ಮಗುವು ಹೆಚ್ಚು ಬುದ್ಧಿಮತ್ತೆ (10) ಹೊಂದಿರುತ್ತದೆ. ಆದರೆ 
ಶಾಲೆಯಲ್ಲ ಪರೀಕ್ಷೆಗಳನ್ನು ಇಷ್ಟಪಡುವುದಿಲ್ಲ. ಕಲೆ, ನಾಟಕ, 
ಕ್ರೀಡೆ, ವಿನ್ಯಾಸ ರಚನೆ, ವ್ಯವಹಾರ ಮುಂತಾದ ವೈವಿಧ್ಯಮಯ 


ಪ್ರತಿಭೆಗಳನ್ನು ಹೊಂದಿದ್ದರೂ ಮಗುವಿನಲ್ಪ ಆತ್ಕಾಭಿಮಾನ 
ಕಡಿಮೆಯುರುವುದು ಅಥವಾ ಕೀಳರಿಮೆ ಕಂಡುಬರುವುದು. 

*  ಏಕಾಗ್ರತೆಯಲ್ಲ ಕುಂದು ಕಾಣುವುದು. ಅಂದರೆ ಒಂದು 
ವಿಷಯದಲ್ಲ ಗಮನವಿಡುವುದರಲ್ಲ ಕಷ್ಟವಿರುವುದು. ಮಗುವು 
ಅತಿ ಚುರುಕಾದ ವ್ಯಕ್ತಿಯಾಗಿ (Hyperactive) ಅಥವಾ 
ಕನಸುಗಾರನಾಗಿ ಕಾಣಬಹುದು. 


* ಪ್ರದರ್ಶನಗಳು, ಪ್ರಯೋಗಗಳು. ಅವಲೋಕನ ಮತ್ತು 
ದೃಶ್ಯ ಸಾಧನಗಳು ಹಾಗೆಯೇ ಸ್ವಂತ ಅನುಭವ ಅಥವಾ 
ಅಭ್ಯಾಸದ ಮೂಲಕ ಮಗುವು ಚೆನ್ನಾಗಿ ಕಲಅಯುವುದು.. 

*  ಆಕಾರದಲ್ಲ ಹೋಲುವ ಅಕ್ಷರಗಳ ವ್ಯತ್ಯಾಸಗಳನ್ನು 
ಗುರುತಿಸುವುದರ  ಗೊಂದಲವಿರುವುದು. ಉದಾಹರಣೆಗೆ, 
ಇಂಗ್ಲಿಷಿನ ರ, ್ಭ, ೧, 8 ಎಂಬ ಅಕ್ಷರಗಳ ವ್ಯತ್ಯಾಸಗಳನ್ನು 
ಅರಿಯಲು ಕಷ್ಟವಾಗುವುದು. ಮಗುವಿಗೆ bird ಎಂಬ ಪದವು 
drib ಆಗಿ ಕಾಣಬಹುದು. 

* ಪ್ರಮುಖವಾಗಿ ಇಂದ್ಲಿಷಿನಲ್ಲ ಅಕ್ಷರಗಳು ಮತ್ತು ಅವುಗಳ 
ಉಚ್ಚಾರಣಾ ಶಬ್ದಗಳು ಸಂಬಂಧಿಸಿರದ ಕಾರಣ ಗಟ್ಟಿಯಾಗಿ 
ಹಿದಿದರೆ ಮಗುವಿಗೆ ತೀವ್ರ ಮಾನಸಿಕ ಒತ್ತಡ ಉಂಟಾಗುವುದು. 
ಹೀಗಾಗಿ ಒ೦ದೇ ಸಾಲನ್ನು ಅಥವಾ ಪ್ಯಾರಾವನ್ನು ಮತ್ತೆಮತ್ತೆ 
ಓದುವುದು ಕಂಡುಬರುವುದು. 


ಡಿಸ್ಟೆಕ್ಷಿಯಾ ವಿಧಗಳು 

ಧ್ದನಿ ಜ್ಞಾನ ದೋಷ: ಮಗುವಿಗೆ ಪದಗಳಲ್ಲರುವ ಧ್ವನಿ(ಶಬ್ಧ)ಗಳನ್ನು 
ಬೇರ್ಪಡಿಸಲು ಮತ್ತು ಆ ಧ್ವನಿಗಳನ್ನು ಬರಹದ ಜಿಹ್ನೆಗಳೊಂದಿಗೆ 
ಹೊಂದಿಸಲು ಕಷ್ಟವಿರುಮುದು. ದ್ವನಿ ಸಂಸ್ಥರಣೆಂರು 
ಸಮಸ್ಯೆಯಿಂದಾಗಿ ಪದಗಳ ವಿಘಟನೆ ಅಥವಾ ಡಿಕೋಡ್‌ ಮಾಡಲು 
ಕಷ್ಟವಾಗುವುದು. 


° ಮೇಲ್ಮೈ ದೋಷ: ಮಗುವು ಹೊಸ ಪದಗಳನ್ನು 
ಉಚ್ಚರಿಸಬಹುದು. ಆದರೆ ಸಾಮಾನ್ಯ ಪದಗಳನ್ನು ನೋಡಿ 
ಗುರುತಿಸುವುದರಲ್ಲ ಕಷ್ಟಪಡುವುದು. ಕಾಗುಣಿತ ಬೇರೆಯಾಗಿ 
ಉಚ್ಚಾರಣೆ ಭನ್ನವಾದಾಗ ಕಷ್ಟವಾಗುವುದು. ಉದಾಹರಣಿಗೆ, 
ಇಂದ್ದಿಷಿನ್ಪ weight ಅಂಬ ಪದವನ್ನು ವೇಟ್‌ ಎಂದು 
ಉಚ್ಚರಿಸಲಾಗುವುದು. ಇಲ್ಲ ೦ ಅಕ್ಷರವನ್ನು ಉದ್ದರಿಸುವುದಿಲ್ಲ. 
ಹಾಗೆಯೇ dೇಂt ಎಂಬ ಪದವನ್ನು ಡೆಟ್‌ ಎಂದು 
ಉಚ್ಚರಿಸಲಾಗುವುದು. ಇಲ b ಅಕ್ಷರವನ್ನು ಉಚ್ಪರಿಸುವುದಿಲ್ಲ. 
ಇಂತಹ ಪದಗಳನ್ನು ಉಚ್ಛರಿಸಲು ಮಗುವಿಗೆ ಕಷ್ಟವಾಗುವುದು. 

° ತ್ವರಿತ ಉಚ್ಚಾರಣಾ ದೋಷಃ: ಡಿಸ್ಟೆಕ್ಷಿಯಾ ಇರುವ ಅನೇಕ 
ಮಕ್ತಳಗೆ ಅಕ್ಷರಗಳು. ಸಂಖ್ಯೆಗಳು ಮತ್ತು ಬಣ್ಣಗಳನ್ನು 


ನೋಡುತ್ತಾ ಹೆಸರುಗಳನ್ನು ವೇಗವಾಗಿ ಹೇಳಲು 
ತೊಂದರೆಯಾಗುವುದು. 
ಮಗುವಿಗೆ ನೆರವು 


* ಓದುವುದು: ಮಗುವಿನ ಮುಂದೆ ಏರುದ್ದನಿಯಲ್ಲ ಓದುವುದು. 
ಮಗುವು ಏನು ಓದಲು ಇಷ್ಟಪಡುತ್ತದೆಯೋ ಅದನ್ನು ಓದಲು 
ಬಡುವುದು. ಒಂದು ಚಿಕ್ಕ ಪ್ಯಾರಾವನ್ನು ಹಲವು ಬಾರಿ 
ಹಓಿದಲು ಹೇಳುವುದು. ಇಂತಹ ಅಭ್ಯಾಸಗಳಗೆ ಪ್ರೋತ್ಸಾಹ 
ನೀಡುವುದು. 

° ಶಬ್ದಭಂಡಾರ ಹೆಚ್ಚಿಸುವುದು: ತಾನು ಪ್ರತಿದಿನ ಕಲತ ಹೊಸ 
ಪದವನ್ನು ಪೋಷಕರಿಗೆ ಅಥವಾ ಶಿಕ್ಷಕರಿಗೆ ಹೇಳಬೇಕೆಂದು 
ಮಗುವಿಗೆ ಸೂಚಿಸುವುದು. ಆ ಪದದ ಅರ್ಥದ ಬಣ್ಣೆ 


ಮಾತನಾಡುವುದು. ಅದನ್ನು ಶಬ್ದಕೋಪದಲ್ಲ ಹುಡುಕುವುದು. 
ಆ ಪದವನ್ನು ಬಳಸಿ ವಾಕ್ಯಗಳನ್ನು ರಚಿಸುವಂತೆ 
ಮಾಡುವುದು. 

* ಆಟಗಳು: ಒಂದು ಪದದಲ್ಪ ಎಷ್ಟು ಉಚ್ಚಾರ ಅಕ್ಷರಗಳು 
ಇವೆಯೆಂದು ತಿಆಯಲು ಚಪ್ಪಾಳೆ ತಟ್ಟಿ ಹೇಆಕೊಡುವುದು. 
ಒಂದು ಪದದ ಶಬ್ದಗಳನ್ನು ಬೇರೆ ಮಾಡುವುದು. ನಂತರ 
ಅವುಗಳನ್ನು ಒಟ್ಟಿಗೆ ಸೇರಿಸಿ ಹೇಕುವುದು. ಹಾಡುಗಳು. 
ಕ್‌ ವನಗಳು ಮತ್ತು ನರ್ಸರಿ ಪ್ರಾಸಪದಗಳ ಬಗ್ದೆ 
ಗಮನಹರಿಸುವಂತೆ ಮಾಡುವುದು. ಇದನ್ನು ಇನ್ನೂ ಚೆನ್ನಾಗಿ 
ಹೇಆಕೊಡಲು ಆಪ್‌ (Apps), ಕಲಕಾ ಆಟಗಳ 
ವೆಬ್‌ಸೈಟ್‌ಗಳು ಮತ್ತು ಡಿಜಟಲ್‌ ಕಲಕಾ ಆಟಗಳ 
ಕಂಪ್ಯೂಟರ್‌ ಸಂಪನ್ಮೂಲಗಳನ್ನು ಬಳಸುವುದು. 

° ಪಠ್ಯ ಅಭ್ಯಾಸದ ಮುಂಚಿನ ಕಲಕೆಗೆ ಅಥವಾ ಪೂರ್ವ 
ಭೋದನೆಗೆ ಪ್ರೋತ್ಸಾಹ: ಪಠ್ಯಪುಸ್ತಕವನ್ನು ಓದುವ ಮೊದಲು 
ಎಲ್ಲವನ್ನೂ ಬದುಕಿನ ಅನುಭವಗಳಗೆ ಜೋಡಿಸುವುದು. ಕಣ್ಣಿಗೆ 
ಕಾಣುವ ವಸ್ತುಗಳು. ಆಟದ ವಸ್ತುಗಳು. ಸಾಮಾನ್ಯ ಮನೆ 
ಸಾಮರ್ರಿಗಳು, ಕ್ಷೇತ್ರ ಪವಾಸಗಳ ಮೂಲಕ ವಿಷಯಗಳನ್ನು 
ಕಲಸುವುದು. 


ಭಾಷಾ ಸಂಸ್ಥರಣಾ ದೋಷ 


ಇದು ಒಂದು ನಿರ್ದಿಷ್ಟ ಪ್ರಕಾರದ ಶ್ರವಣೀಂದ್ರೀಯ ಪರಿಷ್ಠರಣಾ 
ದೋಷವಾಗಿದೆ (Auditory Processing Disorder- APD). w¢9 
ಪದಗಳು. ವಾಕ್ಯಗಳು ಮತ್ತು ಕತೆಗಳಾಗಿ ರೂಪುಗೊಳ್ಳುವ 
ಧ್ವನಿಸಮೂಹಗಳಗೆ ಅರ್ಥವನ್ನು ಹೊಂದಿಸುವಲ್ಲ ಮಗುವಿಗೆ 
ಕಷ್ಟವಿರುವುದು. ಭಾಷಾ ಸಂಸ್ಥರಣಾ ದೋಷವು ಅಭಿವ್ಯಕ್ತಿಶೀಲ 
ಭಾಷೆಯ ಮೇಲೆ ಅಥವಾ ಸ್ಟೀಕೃತ ಭಾಷೆಯ ಮೇಲೆ ಪ್ರಭಾವ 
ಬರುವುದು. 


ಗುಣಲಕ್ಷಣಗಳು 

*  ಮಗುವು&ದಿ ರ್ರಹಿಸುವಲ್ಲ ಬಹಳ ಹಿಂದಿರುವುದು. 

*  ಮೌಖಕವಾಗಿ ತನ್ನ ಆಲೋಚನೆಗಳನ್ನು ವ್ಯಕ್ತಪಡಿಸುವುದರಲ್ಲ 
ಕಷ್ಟಪಡುವುದು. 

* ವಸ್ತುಗಳನ್ನು ಗುರುತಿಸಿ ಹೆಸರಿಸಲು 
ಹೆಸರಿಸಿರುವುದನ್ನು ಗುರುತಿಸಲು ಕಷ್ಟಪಡುವುದು. 

*e ಮಗುವು ತನಗೆ ಯಾವಾಗಲೂ ಹೇಳಲು ಸಾಕಷ್ಟಿದೆ. ಆದರೆ 
ಹೇಳಲಾಗುತ್ತಿಲ್ಲವೆಂಬ ನಿರಾಶೆಯನ್ನು ಹೊಂದಿರುವುದು. 


* ಪದಗಳು ನಾಲಗೆ ತುದಿಯಲ್ಲವೆ., ಆದರೆ ಹೇಳಲು 
ಸಾಧ್ಯವಾಗುತ್ತಿಲ್ಲ ಎಂಬ ಭಾವನೆ ಹೊಂದಿರುವುದು. 


° ಬನ್ನತೆಗೆ ಒಳಗಾಗಬಹುದು 
ಭಾವನೆಗಳನ್ನು ಹೊಂದಿರಬಹುದು. 


° ಹಾಸ್ಯವನ್ನು ಅರ್ಥಮಾಡಿಕೊಳ್ಳಲು ಕಷ್ಟಪಡುವುದು. 


ಅಥವಾ 


ಅಥವಾ ದುಃಖದ 


ಭಾಷಾಭವ್ಯಕ್ತಿ ವೈಕಲ್ಯ (Expressive Language Disorder) 


ವಯಸ್ಸಿಗೆ ತಕ್ಷಂತೆ ಮಗುವು ಶಬ್ದ ಭಂಡಾರವನ್ನು ಹೊಂದಿರುವುದಿಲ್ಲ 
ಆದ್ದರಿಂದ ಸರಿಯಾಗಿ ಹೆಸರಿಸಿ ವಸ್ತುಗಳನ್ನು ಕೇಳಲು 
ಕಷ್ಟಪಡುತ್ತದೆ. ವ್ಯಾಕರಣ ನಿಯಮಗಳನ್ನು ಅನುಸರಿಸಲು ಕೂಡ 
ಕಷ್ಟಪಡುತ್ತದೆ. ಇದರಿಂದಾಗಿ ಸಂಕೀರ್ಣ ವಾಕ್ಯ ಬಳಕೆಯಲ್ಲ 
ಅಸಾಮರ್ಥ್ಯತೆ ಉಂಟಾಗುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


29 


ಸವಾಲುಗಳು 


*  ಗುರುತಿಸಲೆಂದು ಹೇಳುವ ಒಂದು ವಸ್ಸುವಿಗೆ ಸಂಬಂಧಿಸಿದ 
ವಿವರಣಾತ್ಮಕ ಪದಗಳನ್ನು ಹೇಳಬಹುದು. ಆದರೆ ಆ 
ವಸ್ತುವನ್ನು ಹೆಸರಿಸಲು ಕಷ್ಟಪಡುವುದು. 

* ಒಂದೇ ಅರ್ಥವಿರುವ ಪದಗಳನ್ನು ತಪ್ಪಾಗಿ ಬಕಸುವುದು. 
ಉದಾಹರಣೆಗೆ, 'ನನ್ನ ಕಾಲಗೆ ಸಾಕ್ಸ್‌ ಬೇಕು' ಎನ್ನುವ ಬದಲು' 
ನನ್ನ ಕಾಅನ ಮೇಲೆ ಸಾಕ್ಸ್‌ ಬೇಕು' ಎನ್ನುವುದು. 

° ಸೃಜನಶೀಲವಾಗಿ ಅಥವಾ ಸರಳವಾಗಿ ಭಾಷೆಯನ್ನು ಬಳಸಲು 
ತೊಂದರೆ: ನೇರವಾಗಿ ವಿಷಂಯುಕ್ಲೆ ಬರದೆ ಅದಕ್ಕೆ 
ಸುತ್ತುವರೆದಂತೆ ವಿವರಿಸಿ ಮಾತನಾಡುವುದು ಅಥವಾ ಒಂದೇ 
ವಿಷಯದ ಬಗ್ಗೆ ನಿರಂತರವಾಗಿ ಮಾತನಾಡುವುದು. 

* ತಡವರಿಸಿ ಮಾತನಾಡುವುದು: ಮಾತನಾಡುವಾಗ 'ಆ' ಅಥವಾ 
'ಅಂ' ಎಂಬ ಪದಗಳನ್ನು ಬಳಸಿ ತಡವರಿಸಿ ಮಾತನಾಡುವುದು. 

*  ಶಬ್ದಜಾಲ ಬಳಕೆ: ಸಾಮಾನ್ಯ ಪ್ರಶ್ನೆಗಳಗೆ ಉತ್ತರಿಸಲು 
ಮಗುವಿಗೆ ಎರಡರಿಂದ ನಾಲು ಸೆಕೆಂಡುಗಳು ಬೇಕಾಗುವುದು. 
ಇದನ್ನು ಪ್ರತಿಕ್ರಿಯೆ ಅವ್ಯಕ್ತ ಸಮಯ (Response latency 
time) ಎಂದು ಕರೆಯಲಾಗುವುದು. 'ಮರೆತಿಡ್ದೇನೆ' ಅಥವಾ 
'ಗೊತ್ತಿಲ್ಲ' ಎಂದು ಹೇಳ ವಾಕ್ಕ ರಚನೆಗೆ ಕಾಲಾವಕಾಶ 
ತೆಗೆದುಕೊಳ್ಳುವುದು. 

° ತನ್ನಷ್ಟಕ್ಕೆ ತಾನೇ ಮಾತನಾಡುವುದು. ಮಾತಿನ ಅಭ್ಯಾಸ 
ಮಾಡುವುದು: ಅಲ್ಲಾವಧಿ ಸ್ಕರಣೆ ಶಕ್ತಿಯರುವುದರಿಂದ 
ಸರಿದೂಗಿಸಲು ವಿಷಯವನ್ನು ಪದೇಪದೇ 
ಹೇಆಕೊಳ್ಳುವುದು. 

*  ಕಲಕೆಯಲ್ಲ ಅಸಂಗತತೆ: ಮಗುವಿಗೆ ಒಂದು ಮಾಹಿತಿಯನ್ನು 
ಸ್ಟೀಕರಿಸಿ ತಿಆಯಲು ಹಲವಾರು ವಿಧಗಕಲ್ಲ ಹೇಳಬೇಕಾದ 
ಅಗತ್ಯವಿರುತ್ತದೆ. 

* ತಪ್ಪುಗಳನ್ನು ಗುರುತಿಸಬಹುದು ಆದರೆ 
ಸರಿಪಡಿಸಲಾಗುವುದಿಲ್ಲ: ಮಗುವಿಗೆ ತಪ್ಪಾಗಿದೆ ಎಂದು 
ಅರ್ಥಮಾಡಿಕೊಳ್ಳಲು ಸಾಧ್ಯ. ಆದರೆ ಅದನ್ನು ಹೇಗೆ 
ಸರಿಪಡಿಸುವುದೆಂದು ತಿಆಯುವುದಿಲ್ಲ. 

e ವಾಕ್ಯಗಳನ್ನು ಅಥವಾ ವಿಚಾರಗಳನ್ನು ಪೂರ್ತಿ 
ಮಾಡಲಾಗುವುದಿಲ್ಲ: ಮಾತನಾಡುವಾಗ ವಿಷಯಗಳು 
ಒಂದಕ್ಕೊಂದು ಹೊಂದಿಕೊಳ್ಬದೆ ಪೂರ್ತಿ ಯಾಗದಿರು- 
ವುದರಿಂದ, ಸನ್ನಿವೇಶ ತಿಳಯದಿದ್ದರೆ ಮಗುವು ಏನು 
ಹೇಳುತ್ತಿದೆ ಎಂದು ಅರ್ಥಮಾಡಿಕೊಳ್ಳುವುದು 
ಕಷ್ಟವಾಗುವುದು. 

* ಸಾಮಾಜಕ ಕೌಶಲಗಳ ಸಮಸ್ಯೆಗಳು ಮತ್ತು 
ತೊಂದರೆಯುಂಟು ಮಾಡುವ ನಡವಳಕೆ: ಇತರರು 
ಮಗುವನ್ನು ಅರ್ಥಮಾಡಿಕೊಳ್ಳಲಾಗದ ಕಾರಣ ಸಾಮಾಜಕ 
ಕೌಶಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುವುವು. 

* ವಯಸ್ಸಿಗೆ ತಕ್ಕ ಬುದ್ಧಿಶಕ್ತಿಯದ್ದರೂ ಶೈಕ್ಷಣಿಕವಾಗಿ 
ಸಮಸ್ಯೆಗಳರುವುದು: ಶೈಕ್ಷಣಿಕ ಆಗ್ರಹಗಳು ಅಂದರೆ ಪಠ್ಯಕ್ರಮ 
ಹೆಚ್ಚಿದಂತೆ ಭಾಷಾ ಸಂಸ್ಥರಣೆಯ ಕೊರತೆಯುಂದಾಗಿ ಕಲಕೆ 
ಮತ್ತು ಕಅಕಾ ಗತಿಯ ಮೇಲೆ ಪ್ರಭಾವ ಬೀರುವುದು. 


ಮಗುವಿಗೆ ನೆರವು 


° ವಿಷಯವನ್ನು ತಿಆಸಲು ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ 
ಮಾತನಾಡುವುದು. ಸರಳವಾಕ್ಯಗಳನ್ನು ಬಳಸುವುದು ಮತ್ತು 
ಬೋರ್ಡಿನ ಮೇಲೆ ಮುಖ್ಯಾಂಶಗಳನ್ನು ಬರೆಯುವುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


*  ನೋಟ್‌ಗಾಗಿ (ಟಪ್ಪಣಿ) ಟೀಪ್‌ ರೆಕಾರ್ಡರ್‌ ಬಳಸಲು 
ಅನುಮತಿಸುವುದು. 

° ವೈಯಕ್ತಿಕವಾಗಿ ನೆರವು ನೀಡುವವರನ್ನು ಅಥವಾ ಸಹಪಾಠಿ 
ಬೋಧಕರನ್ನು ಒದಗಿಸುವುದು. 

*  ಆಲಅಸುವಿಕೆ ಸಾಮರ್ಥ್ಯ ಮತ್ತು ಗ್ರಹಿಕೆ ಶಕ್ತಿಯನ್ನು ಹೆಚ್ಚಿಸಲು 
ದೃಶ್ಯತಂತ್ರಗಳನ್ನು ಬಳಸುವುದು ಮತ್ತು ಟಪ್ಪಣಿ ಬರೆಯಲು 
ಚಿತ್ರ ನಕ್ಷೆ (ಗ್ರಾಫಿಕ್‌ ಆರ್ಗನೈಸರ್‌) ಬಳಸಲು 
ಅನುಮತಿಸುವುದು. 

*  ಸಣ್ಣಮಟ್ಟದಲ್ಲ ಸರಳ, ನೇರ ಮತ್ತು ವೈಯಕ್ತಿಕ ಸೂಚನೆಗಳನ್ನು 
ನೀಡುವುದು. ಸೂಚನೆ ನೀಡುವ ಮೊದಲು ಮಗುವಿನ ಗಮನ 
ಸೆಕೆಯುವುದು ಮತ್ತು ಎದುರಿಗೆ ಸ್ಪಷ್ಟವಾಗಿ ಮಾತನಾಡುವುದು. 

°e ವಿಷಯ ಸಂಸ್ಥರಣೆಗೆ ಮತ್ತು ಅರ್ಥಮಾಡಿಕೊಳ್ಳಲು ಹೆಚ್ಚು 
ಸಮಯವನ್ನು ನೀಡುವುದು. 


° ಕೇಳಸಿಕೊಂಡಿರುವುದನ್ನು ಪುನಃ ಹೇಳಲು ಮಗುವಿಗೆ 
ಸೂಚಿಸುವುದು. ದೋಷಗಳನ್ನು ಗುರುತಿಸಲು ಮತ್ತು 
ಅವುಗಳನ್ನು ತಿದ್ದಲು ಮಗುವಿಗೆ ಸಹಾಯ ಮಾಡಲು ನೆರವು 
ನೀಡುವುದು. 


* ಮಗುವಿಗೆ ಮಾಡಲು ಸಾಧ್ಯವಾದ ದಿನಚರಿಯನ್ನು ಮನೆಯಲ್ಪ 
ಮತ್ತು ಶಾಲೆಯಲ್ಲ ಮಾಡಿಸುವುದು. 


“ಲನಿಂ೯ಗ್‌ ್ಯಪ್ಲಿರೇಷನ್‌'ನ ಇತರ ಕಾರ್ಯವಿಧಾನಗಳು 


ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲ ಇಂತಹ ಯಾವುದೇ 
ಸವಾಲುಗಳನ್ನು ಎದುರಿಸಿದಾಗ ಮಗುವನ್ನು ಸೋಮಾರಿ, ಅಸಡ್ಡೆ 
ತೋರಿಸುವ ಮಗು ಎಂದು ಹೆಸರಿಲಾಗುತ್ತದೆ.ಆಗ ಮಗುವುದ 
ಇತರ ಕ್ಷೇತ್ರಗಳಲ್ಲ ಅತ್ಯುತ್ತಮವಾಗಿದ್ದರೂ ಕೀಳರಿಮೆ ಅಥವಾ 
ಆತ್ಮಾಭಿಮಾನ ಕೊರತೆಯುಂದ ಕುಧ್ದಬಹುದು. 


"ಲನಿ೦೯ಗ್‌ ್ಯಸ್ಪಿರೇಷನ್‌'ನಲ್ಲ ನಾವು ಮಕ್ಷಳಗೆ ಯಾವುದರಲ್ತ 
ಆಸಕ್ತಿ ಇದೆಯೋ ಅದನ್ನು ಮಾಡಲು ಅವಕಾಶ ನೀಡುತ್ತೇವೆ. ನಮ್ಮ 
ಬೋಧನಾ ವಿಧಾನಗಳ ಭಾಗವಾಗಿ ಆಟ, ನೃತ್ಯ, ನಾಟಕ, ಕಲೆ 
ಅಥವಾ ಕಲಾ ವಸ್ತು ತಯಾರಿ ಇತ್ಯಾದಿಗಳನ್ನು ಮಾಡಿಸುತ್ತೇವೆ. 
ಉದಾಹರಣೆಗೆ, ಕರಕುಶಲ ಚಟುವಟಕೆಯ ಮೂಲಕ ಮಗುವಿಗೆ 
ಚಿಲ್ಲೆಯ ಜೀವನಚಕ್ರವನ್ನು ಕಅಸುತ್ತೇವೆ. ನಾಟಕದ ಮೂಲಕ 
ಮೊಘಲ್‌ ಇತಿಹಾಸವನ್ನು ಕಲಸುತ್ತೇವೆ. ಹಾಡುಗಳು ಮತ್ತು 
ಸಂಗೀತದ ಮೂಲಕ ವ್ಯಾಕರಣ ಕಅಸುತ್ತೇವೆ. ಗೊಂಬೆಯಾಟದ 
ಮೂಲಕ ಹಿಂದಿ ಕಥೆಗಳನ್ನು ಕಲಸುತ್ತೇವೆ. ನಮ್ಮಲ್ಲ ಬೋರ್ಡ್‌ 
ಆಟಗಳು ಮತ್ತು ಕಾರ್ಡ್‌ ಆಟಗಳು ಬಹಳ ಜನಪ್ರಿಯವಾಗಿದ್ದು, 
ಅವುಗಳನ್ನು ಯಶಸ್ವಿಯಾಗಿ ಬಳಸುತ್ತೇವೆ. ಪ್ರತಃ ಮಾಡುವ 
ಮೂಲಕ ಕಲಯುವುದು "ಲನಿಂ೯ಗ್‌ ್ಯಪ್ಪಿರೇಷನ್‌'ನ 
ಬೋಧನೆಯ ಮೂಲವಾಗಿದೆ. 


ಇವು ಬಹುವಿಧದ ಕಲಾ ಪ್ರದರ್ಶನಗಳು, ಆಟಗಳು ಮತ್ತು ಕ್ರೀಡೆಗಳ 
ಮೂಲಕ ಮಗುವಿಗೆ ಕಲಅಸುವುದರಿಂದ ಆಗುವ ಕೆಲವು 
ಪ್ರಯೋಜನಗಳು. ಇಂತಹ ಕ್ರಿಯೆಗಳ ಮೂಲಕ ಆಗುವ 
ಪ್ರಯೋಜನಗಳ ಪಟ್ಟಗೆ ಕೊನೆಯಿಲ್ಲ. ಈ ರೀತಿಯಾಗಿ ಕಆಸಿ ನಾವು 
ನಮ್ಮ ವಿದ್ಯಾರ್ಥಿಗಳ ಪಠ್ಯ ಕಲಕೆಯಲ್ಲ ಅದ್ಭುತ ಬದಲಾವಣಿಗಳನ್ನು 
ಕಂಡಿದ್ದೇವೆ. 


ನಿರ್ದಿಷ್ಟ ಕಅಕಾ ವೈಕಲ್ಯವುಳ್ಳ ಮಕ್ಕಳು ತಮ್ಮ ಜೀವನವನ್ನು 
ಅತ್ಯುತ್ತಮವಾಗಿ ನಡೆಸಬಲ್ಲರು ಎಂದು ನಾವು ನಂಜದ್ದೇವೆ. ಆದರೆ 
ಅವರಿಗೆ ತಮ್ಮ ವೈಕಲ್ಯಗಳನ್ನು ಮೆಟ್ಟ ನಿಲ್ಲಲು. ಅವರ ಬಲವರ್ಧನೆಗೆ 
ಸಕಾರಾತ್ಯಕವಾಗಿರುವ ಸೂಕ್ತ ಪರಿಸರವು ಬೇಕಷ್ಟೇ. 


ಅರ್ಪಿತಾ ಯಾದವ್‌ ದೆಹಆಯಲ್ಲ ವಿಶೇಷ ಶಿಕ್ಷಣ (ಸ್ಲೆಷಲ್‌ ಎಜುಕೇಷನ್‌) ಅಧ್ಯಯನ ಮಾಡಿದ್ದಾರೆ. ಅವರು ವೈಕಲ್ಯುವುಳ್ನ ಓರ್ವ 
ಯುವಕನ ತಾಲು ಕೂಡ ಆಗಿದ್ದಾರೆ. ಪ್ರತಿಯೊಂದು ಮಗುವಿಗೆ ತನ್ನದೇ ಕಲಕಾ ಗತಿ ಹಾಗೂ ಸಾಮರ್ಥ್ಯದ ಮೂಲಕ ಕಲಅಯಲು 
ಸಹಜ ಹಾಗೂ ಸಮಗ್ರ ವಿಧಾನವಿದೆ ಎಂದು ಅವರು ನಂಬುತ್ತಾರೆ. ಅವರು ಮುಖ್ಯವಾಹಿನಿ ಶಾಲಾ ವ್ಯವಸ್ಥೆಗೆ ಹೊಂದದ ಕಲಕಾ 
ವೈಕಲ್ಯುವುಳ್ಳ ಮಕ್ತಳಗೆ ಸಮೃದ್ಧ ಸೂಕ್ತ ವಾತಾವರಣವನ್ನು ಒದಗಿಸುವ ಗುರಿಯನ್ನು ಹೊಂದಿರುವ 'ಲನಿರ೯ಗ್‌ ಆ್ಯಸ್ಟಿರೇಷನ್‌' ಸಂಸ್ಥೆಯ 
ಶೈಕ್ಷಣಿಕ ನಿರ್ದೇಶಕಿ ಆಗಿದ್ದಾರೆ. ಅವರನ್ನು arpita34@ gmail.com ರ'ಲ್ತ್ರ ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ ಬ ಎನ್‌ | ಪರಿಶೀಲನೆ: ನಾಗಮಣಿ ಎಸ್‌ ಎನ್‌ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನಪೆಂಬರ್‌ 2020 


31 


